ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿಲ್ಲದ ಪಶ್ನೆ ಸಂಖ್ಯೆ 35 (48) 

ಸದಸ್ಕರ ಹೆಸರು ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ 

ಉತ್ತರಿಸಬೇಕಾದ ದಿನಾಂಕ 07.12.2020 

ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು 

ಸಂ ಪ್ರಶ್ನ iia ತ್ತರ § 

ಅ. |ಸರ್ಕಾರಿ / ಅನುದಾನಿತ ಪ್ರಾಥಮಿಕ ಮತ್ತು » ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ 280ಕ್ಕಿಂತ ಹೆಚ್ಚಿನ 
ಪ್ರೌಢಶಾಲೆಗಳಲ್ಲಿ ದೈಹಿಕ ಶಿಕ್ಷಕರ ವಿದ್ಧಾರ್ಥಿಗಳಿದ್ದಲ್ಲಿ 7ನೇ ಹುದ್ದೆಯಾಗಿ ದೈಹಿಕ ಶಿಕ್ಷಣ ಶಿಕ್ಷಕರ 
ಹುದ್ದೆಗಳನ್ನು ಸೃಜಿಸಲು ಇರುವ ಹುದ್ದೆಯನ್ನು ಸೃಜನೆಗೆ ಅವಕಾಶವಿದೆ. 
ಮಾನದಂಡಗಳೇನು; (ಪ್ರತ್ಯೇಕವಾಗಿ ೫ ಸರ್ಕಾರಿ ಪ್ರೌಢಶಾಲೆಗಳಿಗೆ ಸಂಬಂಧಿಸಿದಂತೆ, ಸರ್ಕಾರಿ ಆದೇಶ 
ಖಘಶಗಸನ್ನು ಒಡಗೌಸುವುಡು) ಸಂಖ್ಯೆ: ಇಡಿ 69 ಎಲ್‌ಬಿಪಿ 2011, ದಿನಾಂಕ:01/04/2011ರನ್ನಯ 

ಸಿಬ್ಬಂದಿ ಸ್ಮರ ವಿನ್ಯಾಸಕ್ಕನುಗುಣವಾಗಿ ಶಿಕ್ಷಕರನ್ನು 
ಒದಗಿಸಲಾಗುತ್ತಿದೆ. 


[ರಾರ ಹರಿಯೆ `ಪ್ರಾಥಮಕ ಮತ್ತು" ರಾರ ಒರಿಯ `'ಪ್ರಾಥಮಿಕ ಶಾಲೆಗಳಲ್ಲಿ' 952 'ಮತ್ತು ಸರ್ಕಾರಿ" 
ಪ್ರೌಢಶಾಲೆಗಳಲ್ಲಿ ಖಾಲಿಯಿರುವ ದೈಹಿಕ ಪ್ರೌಢಶಾಲೆಗಳಲ್ಲಿ 747 ದೈಹಿಕ ಶಿಕ್ಷಕರ ಖಾಲಿ ಹುದ್ದೆಗಳಿವೆ. 

ಶಿಕ್ಷಕರ ಹುದ್ದೆಗಳ ಸಂಖ್ಯೆ ಎಷ್ಟು 
(ಪ್ರತ್ನೇಕವಾಗಿ ವಿವರಗಳನ್ನು ಒದಗಿಸುವುದು) 


ಇ./ಸಡೆಕ`ಖಾಲಿ ಇರುವ ಹುಡ್ಡೆಗಳನ್ನು ದೀರ್ಧ ರಾಜ್ಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿಯಿರುವ 
ಕಾಲದಿಂದ ಭರ್ತಿ ಮಾಡದಿರಲು 957 ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹಾಗೂ 
ಕಾರಣಗಳೇನು; ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಗೇಡ್‌-1 


ಒಟ್ಟು 441 ಹುದ್ದೆಗಳು ಖಾಲಿ ಇದ್ದು, ಈ ಪೈಕಿ ನೇರ ನೇಮಕಾತಿಗೆ 
ಕಾಯ್ದಿರಿಸಿದ 331 ಹುದ್ದೆಗಳನ್ನು ವೃಂದ ಮತ್ತು ನೇಮಕಾತಿ 
ನಿಯಮಗಳಂತೆ ಭರ್ತಿ ಮಾಡಲು ಆಯುಕ್ತಾಲಯದಿಂದ ಪ್ರಸ್ತಾವನೆಗಳು 
ಸ್ಟೀಕೈತವಾಗಿದ್ದು. ಈ ಬಗ್ಗೆ ಆರ್ಥಿಕ ಇಲಾಖೆಯೊಂದಿಗೆ 


ಸಮಾಲೋಚಿಸಲಾಗುತ್ತಿದೆ. 
ಈ|ಸದರ ಹುಡ್ಡೆಗಳನ್ನು ಯಾವ 
ಕಾಲಮಿತಿಯೊಳಗೆ ಬರ್ತಿ 
ಮಾಡಲಾಗುವದು? 
ಸಂಖ್ಯೆ; ಇಪಿ 88 ಎಲ್‌ಬಿಪಿ 2020 ಮಾ 
ಎಹ್‌ 


(ಎಸ್‌. ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ 


ಸಚಿವರು 


